thy. 4 
Ory 
J € 


ಕರ್ನಾಟಿಕ ವಿಧಾನಪರಿಷತ್ತು 


ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ರಹಿತ ಪ್ರಶ್ನೆ 
ದಿನಾಂಕ: 04-03-2021 ಪ್ರಶ್ನೆ ಸಂಖ್ಯೆ: 522 (623) 


ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಸಿ. ಎಂ. ಇಬ್ರಾಹಿಂ(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 04-03-2021 


ಉತ್ತರಿಸುವ ಸಚಿವರು: ಮಾನ್ಯ ಗೃಹ ಮತ್ತು ಕಾನೂನು, ಸಂಸದೀಯ ವ್ಯವಹಾರಗಳು ಹಾಗೂ 
ಶಾಸನ ರಚನೆ ಸಚಿವರು 


ವಿಷಯ: ಅಮಾನತ್‌ ಬ್ಯಾಂಕ್‌ ಅಕ್ರಮ ಹಾಗೂ ಐಎಂಎ ಹಗರಣದ ಬಗ್ಗೆ 


(ಅ) ಅಮಾನತ್‌ ಬ್ಯಾ೦ಕ್‌ ಅಕ್ರಮದ ತನಿಖೆಯು ಯಾವ ಹಂತದಲ್ಲಿದೆ; ಮತ್ತು ಇದುವರೆಗೂ 
ಯಾರ್ಯಾರ ಮೇಲೆ ಕೇಸ್‌ ದಾಖಲಿಸಿ ಕ್ರಮ ಕೈಗೊಳ್ಳಲಾಗಿದೆ; (ಸಂಪೂರ್ಣ ವಿವರ 
ಒದಗಿಸುವುದು) 


(ಆ) ಅಮಾನತ್‌ ಬ್ಯಾಂಕ್‌ ಅಕ್ರಮದಲ್ಲಿ ಈವರೆಗೂ ಒಟ್ಟಾರೆ rೀಂಉೀryy ಮಾಡಿದ 
ಆಸ್ಲಿ/ಹಣವೆಷ್ಟು; ಖಾತೆದಾರರಿಗೆ ಪಾವತಿ ಮಾಡಬೇಕಾದ ಮೊತ್ತ ಎಷ್ಟು; (ಸಂಪೂರ್ಣ 
ಅಂಕಿ-ಅಂಶಗಳನ್ನು ಒದಗಿಸುವುದು) 


(ಇ) ಅಮಾನತ್‌ ಬ್ಯಾಂಕ್‌ ಅಕ್ರಮ ತವನಿಖೆಯ ನಿಧಾನಗತಿಗೆ ಕಾರಣಗಳೇನು; 


(©) IMA, AMBIDANT & INJAZ ಹಗರಣದಲ್ಲಿ ಈವರೆಗೂ ಒಟ್ಟಾರೆ ಎಷ್ಟು ಹಣವನ್ನು 
covery ಮಾಡಲಾಗಿದೆ; ವಂಚನೆಗೆ ಒಳಗಾದ ಠೇವಣಿದಾರರಿಗೆ ಮರು ಪಾವತಿ 
ಮಾಡಬೇಕಾದ ಹಣವೆಷ್ಟು; (ಅಂಕಿ-ಅಂಶಗಳ ಸಹಿತ ಸಂಪೂರ್ಣ ಮಾಹಿತಿ ಒದಗಿಸುವುದು) 


(qw) IMA, AMBIDANT & INJAZ ಪ್ರಕರಣದಲ್ಲಿ ಇಲ್ಲಿಯವರೆಗೆ ಯಾರ್ಯಾರ ಮೇಲೆ 
ಕ್ರಮಕ್ಯೆಗೊಳ್ಳಲಾಗಿದೆ; ಇದರಲ್ಲಿ ರಾಜಕಾರಣಿಗಳ ಹೆಸರುಗಳು ಕೇಳಿ ಬಂದಿದೆಯೇ; 
ಬಂದಿದ್ದಲ್ಲಿ, ಈ ಕುರಿತು ಸರ್ಕಾರ ಕೈಗೊಂಡ ಕ್ರಮಗಳೇನು? 


